ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಲಘು ಪ್ರಕಟಣೆ ಭಾಗ - 2 
(ಸಾಂಸದಿಕ ಹಾಗೂ ಇತರೆ ವಿಷಯಗಳಿಗೆ ಸಂಬಂಧಿಸಿದ ಸಾಮಾನ್ಯ ಮಾಹಿತಿ) 
ಮಂಗಳವಾರ, ದಿನಾಂಕ 25ನೇ ಏಪ್ರಿಲ್‌, 2017 


ಸಂಖ್ಯೆ:298 


ವಿಧಾನಸಭೆಯ ಅಧಿವೇಶನದ ಮುಕ್ತಾಯ 


ಮಂಗಳವಾರ, ದಿನಾಂಕ 28ನೇ ಮಾರ್ಚ್‌, 2017 ರಂದು ಅನಿರ್ದಿಷ್ಟ ಕಾಲದವರೆಗೆ 


ಮುಂದೂಡಲ್ಪಟ್ಟ 14ನೇ ವಿಧಾನಸಭೆಯ 13ನೇ ಅಧಿವೇಶನವನ್ನು 2017ನೇ ಏಪ್ರಿಲ್‌, 24ರ ಅಧಿಸೂಚನೆ 


ಕ್ರಮಾಂಕ: 


ಡಿಪಿಎಎಲ್‌ 09 ಸಂವ್ಯವಿ 2017ರ ಮೇರೆಗೆ ಮಾನ್ಯ ರಾಜ್ಯಪಾಲರು ಮುಕ್ತಾಯಗೊಳಿಸಿರುತ್ತಾರೆಂದು 


ಈ ಮೂಲಕ ಮಾನ್ಯ ಸದಸ್ಯರಿಗೆ ತಿಳಿಸಲಾಗಿದೆ. 


ಎಸ್‌.ಮೂರ್ತಿ 
ಕಾರ್ಯದರ್ಶಿ(॥ಲ; 
ಕರ್ನಾಟಕ ವಿಧಾನಸಭೆ. 


ವಿಧಾನಸಭೆಯ ಎಲ್ಲಾ ಮಾನ್ಯ ಸದಸ್ಯರಿಗೆ, 


ಪ್ರತಿಗಳು: 


pA HE Nr 


ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಪರ ಮುಖ್ಯ ಕಾರ್ಯದರ್ಶಿಯವರಿಗೆ, ಬೆಂಗಳೂರು. 
ಎಲ್ಲಾ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ / ಕಾರ್ಯದರ್ಶಿಗಳಿಗೆ, ಬೆಂಗಳೂರು. 

ಭಾರತ ಸರ್ಕಾರದ ಕಾನೂನು ಇಲಾಖೆಯ ಕಾರ್ಯದರ್ಶಿಯವರಿಗೆ, ನವದೆಹಲಿ. 

ಭಾರತ ಸರ್ಕಾರದ ಸಂಸದೀಯ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯವರಿಗೆ, ನವದೆಹಲಿ. 
ಭಾರತ ಸರ್ಕಾರದ ಗೃಹ ಇಲಾಖೆಯ ಕಾರ್ಯದರ್ಶಿಯವರಿಗೆ, ನವದೆಹಲಿ. 

ಮಾನ್ಯ ರಾಜ್ಯಪಾಲರ ಕಾರ್ಯದರ್ಶಿ, ರಾಜಭವನ, ಬೆಂಗಳೂರು. 

ಮಹಾ ಪ್ರಧಾನ ಕಾರ್ಯದರ್ಶಿ, ಲೋಕಸಭೆ, ನವದೆಹಲಿ. 

ಮಹಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯಸಭೆ, ನವದೆಹಲಿ. 

ಕಾರ್ಯದರ್ಶಿ, ಭಾರತ ಚುನಾವಣಾ ಆಯೋಗ, ನವದೆಹಲಿ. 


ಸ್ಥಾನಿಕ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ. 


ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಪರಿಷತ್ತು, ಬೆ೦ಗಳೂರು. 


ಕ ಅಡ್ವೊಕೇಟ್‌ ಜನರಲ್‌, ಕರ್ನಾಟಕ, ಬೆ೦ಗಳೂರು. 

, ಮಹಾಲೇಖಪಾಲರು, ಕರ್ನಾಟಕ, ಬೆ೦ಗಳೂರು. 

. ಎಲ್ಲಾ ರಾಜ್ಯ ವಿಧಾನಮಂಡಲಗಳ ಕಾರ್ಯದರ್ಶಿಗಳಿಗೆ. 
. ಆಯುಕ್ತರು, ವಾರ್ತಾ ಇಲಾಖೆ, ಬೆಂಗಳೂರು. 

. ನಿರ್ದೇಶಕರು, ದೂರದರ್ಶನ ಕೇಂದ್ರ, ಬೆಂಗಳೂರು. 

, ನಿರ್ದೇಶಕರು, ಆಕಾಶವಾಣಿ, ಬೆಂಗಳೂರು. 


ನಿರ್ದೇಶಕರು, ಮುದ್ರಣ ಮತ್ತು ಲೇಖನ ಸಾಮಗ್ರಿಗಳ ಇಲಾಖೆ, ಬೆ೦ಗಳೂರು. 


. ಮಾನ್ಯ ಸಭಾಧ್ಯಕ್ಷರವರ ವಿಶೇಷ ಕರ್ತವ್ಯಾಧಿಕಾರಿ, ಕರ್ನಾಟಕ ವಿಧಾನಸಭೆ, ಬೆಂಗಳೂರು. 

. ಮಾನ್ಯ ಉಪ ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ, ಬೆಂಗಳೂರು. 

. ಮಾನ್ಯ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ, ಬೆಂಗಳೂರು. 

- ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರ ಆಪ್ತ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ, ಬೆಂಗಳೂರು. 

. ಮಾನ್ಯ ವಿರೋಧ ಪಕ್ಷದ ಮುಖ್ಯ ಸಚೇತಕರ ಆಪ್ತ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ,ಬೆಂಗಳೂರು. 

. ಮಾನ್ಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಯವರ ಆಪ್ತ ಕಾರ್ಯದರ್ಶಿ, ಕರ್ನಾಟಕ ಭವನ, ನವದೆಹಲಿ. 
. ಕರ್ನಾಟಕ ವಿಧಾನ ಸಭೆಯ ಎಲ್ಲಾ ಅಧಿಕಾರಿಗಳು ಹಾಗೂ ಶಾಖೆಗಳಿಗೆ - ಮಾಹಿತಿಗಾಗಿ. 


sk 


KARNATAKA LEGISLATIVE ASSEMBLY 
FOURTEENTH ASSEMBLY 
BULLETIN PART-IT 
(General information relating to Parliamentary and Other Matters) 
Tuesday, 25" April, 2017 


No: 298 


PROROGATION OF SESSION OF THE LEGISLATIVE ASSEMBLY 


Hon’ble Members are hereby informed that the 13" Session of the 
14" Legislative Assembly, which was adjourned sine-die on Tuesday, the 28" March, 
2017 has been prorogued by Hon'ble Governor of Karnataka vide Notification 
No.DPAL 09 SAMVYAVI 2017, Dated 24" April, 2017. 


S.MURTHY 
Secretary(1/c), 
Karnataka Legislative Assembly. 
To, 
All the Hon’ble Members of Karnataka Legislative Assembly. 
Copy to: 


1. The Chief Secretary and Additional Chief Secretaries to Government of Karnataka, Bengaluru. 
The Principal Secretaries / Secretaries to Government of all Departments, Bengaluru. 
The Secretary to Government of India, Ministry of Law, New Delhi. 

The Secretary 10 Government of India, Ministry of Parliamentary Affairs, New Delhi. 
The Secretary to Government of India, Ministry of Home Affairs, New Delhi. 

The Secretary to Hon’ble Governor of Karnataka, Bengaluru. 

The Secretary General, Lok Sabha, New Delhi. 

The Secretary General, Rajya Sabha, New Delhi. 

The Secretary, Election Commission of India, New Delhi. 

, The Resident Commissioner, Karnataka Bhavan, New Delhi. 

. The Secretary, Karnataka Legislative Council, Bengaluru. 

. The Advocate General, Karnataka, Bengaluru. 

. The Accountant General, Karnataka, Bengaluru. 

14. The Secretaries of all the State Legislatures. 

15, The Commissioner, Department of Information, Bengaluru. 

16. The Director, Doordarshan Kendra, Bengaluru. 

17. The Director, All India Radio, Bengaluru. 

18. The Director, Printing, Stationery and Publications, Bengaluru. 

19. The 0.5.0 to Hon'ble Speaker, Karnataka Legislative Assembly, Bengaluru. 

20. The 0.5 to Hon'ble Deputy Speaker, Kamataka Legislative Assembly, Bengaluru. 

21. The Private Secretary to Leader of Opposition, Karnataka Legislative Assembly, 

Bengaluru. 

22. The P.S to Government Chief Whip, Karnataka Legislative Assembly, Bengaluru. 

23. The P.S to Opposition Party Chief Whip, Kamataka Legislative Assembly, Bengaluru. 

24. The Private Secretary to Special Representative of Government of Kamataka, 

Karnataka Bhavan, New Delhi. 

25. All the Officers & Branches of Karnataka Legislative Assembly Secretariat - 

for information. 


ಸ್ಮ ರೀತಾ ಜ್ರ 


— ೨7 1. (3 
Ww ಹ ಎ. ೦ 


Kok 


